pera rege Upp 


ನೀತಾ ಅಂ್ಯರ್‌ 


ಏರೋಪ್ಪೇನ್‌ ಚಿಟ್ಟೆ (ಡ್ರಾಗನ್‌ ಫ್ಲೈ) ಮತ್ತು ಪಾತರಗಿತ್ತಿಗೂ (ಬಟರ್‌ ಫ್ಲೈ) ಸಾಮಾನ್ಯನೊಣಕ್ಲೂ ಇರುವ 
ವ್ಯತ್ಯಾಸದ ಬಗ್ಗೆ ಎಂದಾದರೂ ಆಲೋಚಿಸಿದ್ದೀರಾ ? ಸುಂದರವಾಗಿ ಹೊಳೆಯುವ ನೀಲ (ಬ್ಲೂ ಬಾಟಲ್‌ 
ಫೈ) ಮತ್ತು ಹಸಿರು (ಗ್ರೀನ್‌ ಬಾಟಲ್‌ ಫ್ಲೈ) ನೊಣಗಳು ಹೇಗೆ ಕೊಲೆ ಪ್ರಕರಣಗಳನ್ನು ಪತ್ತೆ ಹಚ್ಚಲು 
ಸಹಾಯ ಮಾಡುತ್ತವೆ ? ಕೀಟಗಳ ಕಡಿತ, ಗಾಯ, ಮತ್ತು ಚಾಕೊಲೇಟ್‌ ಗಳ ಮಧ್ಯೆ ಇರುವ ಸಾಮ್ಯತೆ 
ಏನು? ನೊಣಗಳಗೆ ರುಚಿ ಕೋಶಗಳು ಇವೆಯೇ ? ನಾವು ವಿಜ್ಞಾನದ ಪಠ್ಯ ಕ್ರಮದಲ್ಲ ನೊಣಗಳ 
ಪರಿಚಯವನ್ನು ಹೇಗೆ ಮಾಡಬೇಕು ? ಈ ಲೇಖನವು ನೊಣಗಳ ಆಕರ್ಷಕ ವಿಶ್ವದ ಬಗ್ದೆ. ಅವುಗಳ 

ವಿವಿಧ ಬಗೆಗಳ ಬಣ್ಣೆ ಮತ್ತು ಅವುಗಳ೦ದ ದೊರಕಬಹುದಾದ ವಿವಿಧ ರೀತಿಯ ಸೇವೆಗಳ ಬಗೆಗೆ ಹುಡುಕ 
ನೋಡುತ್ತದೆ ಮತ್ತು ವಿದ್ಯಾರ್ಥಿಗಳಗೆ ನೋಣದ ಜೀವನದ ಬದ್ಧೆ ಇರುವ ಗೊಂದಲ-ಗೋಜು ಬಡಿಸಲು, ಸ್ವಲ್ಪ 
ಚಿಂತಿಸುವ ಅಂಶಕ್ಕೆ ನೆರವಾಗಲು ಶಿಕ್ಷಕರು ಬಳಸಬಹುದಾದಂತಹ ಚಟುವಟಕೆಯುಂದ ಕೊನೆಗೊಳ್ಳುತದೆ. 


ಪರಿಚಯ 


“ಹೊಣಗಳ ಬದ್ಗೆ ಅತಿಆಳಯುವುದೆಂದರೆ ಭವ್ಯಜ್ಞಾನದ 
ತುಣುಕನ್ನು ಹಂಚಿಕೊಳ್ಳುವುದು" 


ಪ್ರೊಫ್‌ ವಿನೆಂಟ್‌ ಜ ಡೆತಿಹರ್‌ 


ನೊಣಗಳು ಎಂದಾಕ್ಷಣ ಸಾಮಾನ್ಯವಾಗಿ ಕೊಳೆ, 
ರೋಗ ಮತ್ತು ಅಸಹ್ಯದ ಭಾವನೆ ಮನದಲ 
ಮೂಡುತ್ತವೆ. 


ನಮ್ಮ ಶಾಲೆಯಲ್ಲ ನೊಣಗಳ ಪರಿಚಯ ಹೇಗೆ 
ಮಾಡುತ್ತಾರೆ ನೋಡೋಣ. ಈ ಬಡಪಾಂಯು ಕೀಟ 
ಮನೆನೊಣವನ್ನು ಪರಿಚಲುಸುವಾಗ ನೊಣಗಳು 
ಎಂದರೆ ಅವನ್ನು ರಾಡಿಸಿ ಓಡಿಸಬೇಕು ಎಂದು 

ಖಡಾ ಖಂಡಿತವಾಗಿ ಹೇಆ ಅದೇ ಭಾವನೆಯನ್ನು 
ವಿದ್ಯಾಥ್ಥೀಯ ಮನದಲ್ಲ ಬೇರೂರಿಸುತ್ತೇವೆ. ಹೊಲಸು 
ಪಾನೀಯಗಳನ್ನು ಹೀರಿ ಚಪ್ಪರಿಸುವ ಅದರ ಬಾಯಿಯ 
ಭಾಗಗಳನ್ನು ಎದ್ದು ಕಾಣುವಂತೆ ತೋರಿಸುವ ಚಿತ್ರಗಳು 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಮತ್ತು ಸೀಮಿತ ವೈಜ್ಞಾನಿಕ ಮಾಹಿತಿಯು ವಿದ್ಯಾಥ್ಥೀಯ 
ಮನದಲ್ಲ ನೊಣದ ಬಗೆಗೆ ಅಸಹ್ಯ ಕೀಟ ಎ೦ಬ 
ಅಚ್ಚಳಯದ ಭಾವನೆಯನ್ನು ಉಂಟು ಮಾಡುತ್ತದೆ. 
ನೊಣಗಳ ಜೊತೆಗಿನ ವಿದ್ಯಾರ್ಥಿಯ ನಂತರದ ಭೇಟ 
ನೊಣಗಳು ರೋಗವಾಹಕಗಳು ಎಂದು ಹೇಆಕೊಡುವ 
ಆರೋಗ್ಯದ ಮೇಲನ ಪಾಠದ ವೇಳೆಯಲ್ಲ ಆಗುತ್ತದೆ. 
ತನ್ಮೂಲಕ ನೊಣಗಳು ಅಸಹ್ಯಕರ ಜೀವಿಗಳಲ್ಲದೆ 
ಬೇರೇನೂ ಆಗುವ ಸಾಧ್ಯತೆ ಯನ್ನು ಇಲ್ಲವಾಗಿಸುತ್ತದೆ. 


ರೋಗ ಹರಡುವ ಮತ್ತು ಕಚ್ಚುವ ನೊಣಗಳು 

ಬಹಳ ಇವೆ ಎಂಬುದೇನೂ ಸುಳ್ಳಲ್ಲ. ಆದರೆ ಎಲ್ಲ 
ಜಾತಿಯ ನೊಣಗಳನ್ನು ಈ ರೀತಿ ಚಿತ್ರೀಕರಿಸುವ 
ಅಗತ್ಯವಿದೆಯೇ? ಬೇರೆ ಬೇರೆ ವರ್ಗದ, 

ವಿವಿಧ ಬಣ್ಣಗಳ, ಮತ್ತು ವೈವಿಧ್ಯ ಸೊಬಗುಳ್ಳ 
ನೊಣಗಳನ್ನು ಸಾಮಾನ್ಯನೊಣಗಳ ಹೋಲಕೆಯಲ್ಲ 
ನಿರ್ಧರಿಸಬಾರದು ಅಥವಾ ಅವುಗಳ ವರ್ತನೆಯನ್ನು 
ಕೊಳಕನ ರಾಶಿಯ ಮೇಲೆ ಉಲ್ಲಾಸದಿಂದ 


ಓಡಾಡುವ ಮನೆನೊಣದ ನಡೆವಳಕೆಯ ಜೊತೆಗೆ 


ನಿರಬ೯೦ಧಿಸಬಾರದು. ಹೀಗಾಗಿ ಈಗ ಅವುಗಳಗೆ 
ನ್ಯಾಯಯುತ ಸ್ಥಾನ ದೊರಕಿಸಿಕೊಡಲು 
ಯಾರಾದರೂ ನೊಣಗಳ ಪರವಾಗಿ ಧ್ವನಿಯೆತ್ತಿ 
ಲೇಖನ ಬರೆಯಬೇಕಾದ ವೇಳೆ ಬಂದಿದೆ. ಕೊಳಕ8ನ 
ರಾಶಿಯ ಮೇಲೆ ಉಲ್ಲಾಸದಿಂದ ಇರುವ ಸಾಮಾನ್ಯ 
ನೊಣದ ನಡವಳಕೆಯೂ ಒಂದು ರೀತಿಯಲ್ಲ 
ಲಾಭದಾಯಕವೇ. ಅದು ಹೇಗೆ ಮತ್ತು ಏಕೆಂದು 
ವಾನು ಸಧ್ಯದಲ್ಲಯೇ ಹೇಳುತ್ತೇನೆ. 


ಮೊಣಗಳ ಅಧ್ಯಯನದಲ್ಲ ಅನೇಕ ಆಸಕ್ತಿದಾಯಕ 
ವಿಷಯಗಳದ್ದರೂ ನಾನು ಪ್ರಸಕ್ತ ಲೇಖನದಲ್ಲ ನಗರ 
ಪರಿಸರದಲ್ಲ ಸಹ ನೀವು ಎಲ್ಲರೂ ಗಮನಿಸಬಹುದಾದ 
ಕೆಲವು ಸಣ್ಣ ವಿಷಯಗಳನ್ನು ಪರಿಚಯುಸಲು ಮತ್ತು 
ಈ ಶ್ರೇಣಿಯ ಕೆಲವು ನೊಣಗಳ ವೈವಿಧ್ಯತೆ, ಸೇವಾ 
ನಿರ್ವಹಣೆ ಬಣ್ಣೆ ಹೇಳಲು ಮಿತಿಗೊಳಸಿದ್ದೇನೆ. 
ಮೊಣದ ಬಾಂಖಯ ಭಾಗಗಳನ್ನು ಕೃತಕ ಬಣ್ಣಗಳ 
ಸಹಾಯದಿಂದ ಸೂಕ್ಷ ದರ್ಶಕದ ಅಡಿಯಲ್ಲ ಗಾಜನ 
ಫಲಕದಲ್ತ ನೋಡುವದಕ್ಕಿಂತ ಕುತೂಹಲಕಾರಿಯಾಗಿ 
ಹೇಗೆ ನೋಡಬಹುದೆಂದು ತಿಆಸುತ್ತಾ ಈ 
ಲೇಖನವನ್ನು ಮುಗಿಸುತ್ತೇನೆ. 


ನೊಣಗಳು ಹೊಲಸು ಜೀವಿಗಳೇ? 


ಕೀಟಗಳಲ್ಪ್ಲ ನೊಣಗಳು ಬಲು ಸ್ವಚ್ಛವಾದ ಜೀವಿಗಳು. 
ಅವು ತಮ್ಮ ನೈರ್ಮಲ್ಯದ ಬಗೆಗೆ ವಿಶೇಷ ಕಾಳಕಜ 
ವಹಿಸುತ್ತವೆ. ವಾಸ್ತವವಾಗಿ ಮಾನವರು ಕೂಡ 
ಅವುಗಳಿಂದ ಒಂದೆರಡು ಪಾಠ ಕಲಯಬಹುದು. 
ಮುಂದಿನಬಾರಿ ನೀವು ನೊಣವನ್ನು ಅತಿ ಹತ್ತಿರದಿಂದ 
ಗಮನಿಸಿದರೆ ಅದು ಎಷ್ಟು ಬಾರಿ ತನ್ನನ್ನು ತಾನೆ 
ಶುಜಿಗೊಳಸಿಕೊಳ್ಳುತ್ತದೆ ಎಂಬುದನ್ನು ಗಮನಿಸಬಹುದು. 
ನೊಣವು ಕೊಳೆಯುತ್ತಿರುವ ವಸ್ಸುಗಳಗೆ ಭೇಟ 
ನೀಡಿದರೆ ಅದು ಅದರ ಪೌಷ್ಠಿಕ ಅಗತ್ಯತೆಗಳನ್ನು 
ಪೂರೈಸುವುದಕ್ಕೊಸ್ಸರ ಮಾತ್ರ. ನಾವು ಮಾನವರು ಸಹ 
ಕೊಳೆಯುತ್ತಿರುವ ವಸ್ಸುಗಳ ಮೇಲೆ ಬೆಳೆಯುವ ಆಹಾರ 
ಪದಾರ್ಥಗಳನ್ನು ಇಷ್ಟ ಪಡುತ್ತೇವಲ್ಲವೇ ? ಒಂದು ವೇಳೆ 
ನಿಮ್ಮ ದಿನನಿತ್ಯದ ಆಹಾರದ ಸಮೀಕ್ಷೆ ನಡೆಸಿದರೆ ನಿಮ್ಯ 
ನೆಚ್ಚನ ಎಷ್ಟೊಂದು ಆಹಾರ ಪದಾರ್ಥಗಳು ಕೊಳೆತ 
ಪದಾರ್ಥಗಳ ಮೂಲದಿಂದ ದೊರಕುತ್ತವೆ ಎಂದು 
ಆಶ್ಚರ್ಯ ಚಕಿತರಾಗುವಿರಿ. ಉದಾಹರಣೆಗೆ ಅಣಬೆ 
ಸಗಣಿಯ ಮೇಲೆ ಬಹು ಸೊಗಸಾಗಿ ಬೆಕೆಯುತ್ತದೆ. 
ಅಥವಾ ಕೊಂಬುಚ (kombucha) ಎನ್ನುವ ಒಂದು 
ಆರೋಗ್ಯ ಪಾನೀಯ. (ಇದು ಹಸಿರು ಅಥವಾ ಕಪ್ಪು 
ಚಹದ ಸಿಹಿ ಮಿಶ್ರಣದಲ್ಲ ಕೆಲವು ರೀತಿಯ ಬ್ಯಾಕ್ಟೀರಿಯ 
ಮತ್ತು ಹುದುಗು ಬರಿಸುವ ಕಣ್ವ (೪685!) ಗಳನ್ನು ಹಾಕಿ 
ತಯಾರಿಸಿದ ಲೋಳೆಯಾದ ದೊಸೆಯಂಥಹ ವಸ್ಸು). 
ಆಹಾ ನಾವು ಎಂತೆಂತಹ ಹುದುಗು ಬರಿಸಿದ ಆಹಾರ 
ಪದಾರ್ಥಗಳನ್ನು ಸೇವಿಸುತ್ತೇವೆ ! ಪ್ರಾಯಶಃ ನೊಣಗಳು 
ಪ್ರಸರಿಸುವ ರೋಗಗಳ ಹರಡುವಿಕೆಗೆ ಮಾನವರ ತಪ್ಪೂ 
ಕಾರಣವಾಗಿರಬಹುದು, ನಾವು ನಮ್ಮ ಸಚ್ಛತೆ ಮತ್ತು 
ನೈರ್ಮಲ್ಯದ ಬಗೆಗೆ ಸಾಕಷ್ಟು ಚಿಂತಿಸಿದರೆ ನೊಣಗಳು 
ನಮ್ಮ ಪರಿಸರಕ್ಷೆ ಹೆಚ್ಚು ಭೇಟ ಕೊಡಲಕ್ಕಿಲ್ಲ ಅಲ್ಲವೇ ? 


ಏನದು ನೊಣ ? 


ಪಾತರಗಿತ್ತಿ, ಏರೋಪ್ಲೇನ್‌ ಚಟ್ಟೆ. ಚೇಕು ಚಟ್ಟೆ. ಮೇ ಚಿಟ್ಟೆ. 
ಕಲ್ಲು ಹುಳು, ಬೆಂಕ ಹುಳು ಮುಂತಾದ ಪ್ರಾಣಿಗಳ೦ಂದ 
ತುಂಬದ ಠೀ ಜಗತ್ತಿನ್ಲ ನೊಣ ಎಂದು ಕರೆಯಲ್ಲಡುವ 
ಕೀಟ ಏನದು? 


ಕೀಟ ಶಾಸ್ತ್ರಜ್ಞರ ಪ್ರಕಾರ ಮೇಲೆ ಹೇಳದ ಯಾಪೊಂದು 
ಜೀವಿಯೂ ನೊಣವಲ್ಲ. ನಿಜವಾದ ನೊಣಗಳು ಡಿಫ್ಲೆರಾ 
(dಃptera) ಎ೦ಬ ಅನ್ವರ್ಥ ನಾಮದ (ಎರಡು ರೆಕ್ಟೆಯ 
ಹಾರು ಹುಳ) ವರ್ಗಕ್ಕೆ ಸೇರಿದ ಕೀಟಗಳು. (ಲ್ಯಾಟನ್‌ 
ಭಾಷೆಯಲ್ಲ 6 ಎಂದರೆ ಎರಡು, pೀೀ'೩ ಎ೦ದರೆ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ರೆಕ್ಕೆಗಳು ಎಂದರ್ಥ). ಇದಕ್ಕೆ ವಿರುದ್ಧವಾಗಿ ಖೇರೆಲ್ಲ 
ವರ್ಗದ ಕೀಟಗಳಗೆ ಎರಡು ಜೊತೆ ರೆಕ್ಕೆಗಳರುತ್ತವೆ! 
ಇನ್ನೂಂದು ಸ್ವಾರಸ್ಯವಾದ ಸಂಗತಿಯೇನೆಂದರೆ 
ನಿಜವಾದ ನೊಣಗಳು ಸುಮಾರು ೭25೦ ಮಿಲಅಯ 
ವರ್ಷಗಳ ಹಿಂದೆಯೇ ತಮ್ಮ 4 ರೆಕ್ಕೆಯ ಪೂರ್ವಜರಿಂದ 
ವಿಕಸನ ಹೊಂದಿವೆ. ಆದಾಗ್ಯೂ ಈ ಹೊಸ 

ತಲೆಮಾರಿನ ವಂಶಸ್ಥರಲ್ಲ ಹಿಂದಿನ ಜೊತೆ ರೆಕ್ಲೆಯು 
ಹಾಲ್ಟೇರ್‌ (ಗa॥ೀr) ಎಂದು ಕರೆಯಲಾಗುವ 
ಗದೆಯಾಕಾರದ ರಚನೆಯಾಗಿ ಮಾರ್ಪಾಡಾಗಿದೆ. ಈ 


ಹಾಲ್ಟೇರ್‌ಗಳು ಹಾರಾಟದ ಸಮಯದಲ್ತ್ಲ ಸಮತೋಲನ 
ಕಾಯ್ದುಕೊಳ್ಳಲು ಅವಶ್ಯಕ. ಇವನ್ನು ಗೈರೋಸ್ಟೋಪ್‌ 
ಯಂತ್ರದ ರಚನೆಗೆ ಹೋಲಆಸಬಹುದು. 


ಎರಡೇ ರೆಕ್ಕೆಗಳದ್ದರೂ ಬೇರೆ ಕೀಟಗಳಗೆ ಹೋಪಸಿದರೆ 
ನೊಣಗಳು ಹಾರುವ ಚುರುಕತನವನ್ನೇನೂ 
ಕಳೆದುಕೊಂಡಿಲ್ಲ. ಶಾಲೆಯಲ್ಲ ನೊಣಗಳ ಬಗ್ಗೆ 
ಕಅಯದ ಈ ಸತ್ಯಾಂಶಗಳನ್ನು ಗಮನಿಸಿ. ನೊಣಗಳು 
ನಂಬಲಶಕ್ಯವಾದ ಚುರುಕುತನದಿಂದ ಹಾರಾಟ 
ನಡೆಸುತ್ತವೆ. ಅವು ಗಾಳಯಲ್ಲ ತೇಲಾಡಬಲ್ಲವು 
*ಹಿಂದಮಮುಂದಾಗಿ ಹಾರಬಲ್ಲವು, ಇದ್ದ ಜಾಗದಲ್ಪಯೇ 
ತಿರುಗಬಲ್ಲವು, ತಲೆ ಕೆಳಗಾಗಿ ಹಾರಿ ಮೇಲ್ಲಾವಣಿಯ 
ಮೇಲೂ ಇಆಯಬಲ್ಲವು ! ಹೀಗಾಗಿ ಅವು 
ಕೀಟಗಳಲ್ಪ್ಲಯೇ ಅತ್ಯಂತ ವೈಮಾನಿಕ ನಿಪುಣತೆಯನ್ನು 
ಹೊಂದಿವೆ. ಹಾರಾಟದ ವೇಗವನ್ನು ಅಳೆಯಲು ಅರಿಸ್ಟಾ 
(Arista) ಎ೦ದು ಕರೆಯಲ್ಲಡುವ ವೇಗಸೂಚಕಗಳು 
-ಸಪಂಮೇದಕಗಳು ಅವುಗಳ ಮೀಸೆಯ (೩ಗೀೀಗಗ೩) 
ಭಾಗದಲ್ಪ ಇವೆ. ಮನೆ ನೊಣದ ರೆಕ್ಷೆ ಬಡಿತದ ಮೇಗ 
ಸೆಕೆಂಡಿಗೆ 19೦ ಬಾರಿ ! ಅದೇ ಒಬ್ಬ ಮನುಷ್ಯ ತನ್ನು 
ಸ್ನಾಯುವಿನ ಸಂಕೋಚನಗಳನ್ನು ಹೆಚ್ಚೆಂದರೆ 10 ಬಾರಿ 
ನಿರ್ವಹಿಸಬಹುದು. ಈಗ ಗೊತ್ತಾಯಿತೇ ನೊಣವನ್ನು 
ಹೊಡೆಯುವುದು ಎಷ್ಟು ಕಷ್ಟ ಎಂಬುದರ ರಹಸ್ಯ. 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಜಗತ್ತಿನಲ್ಲೆಷ್ಟು ನೊಣಗಳು ಇವೆ ? 

ಸರಿಯಾದ ಸಂಖ್ಯೆ ಯಾರಿಗೂ ತಿಆದಿಲ್ಲ. ಮೇಲೆ 
ಹೇಳದಂತೆ ನಿಜವಾದ ನೊಣಗಳು dpa ಎನ್ನುವ 
ವರ್ಗಕ್ಕೆ ಸೇರಿದ ಕೀಟಗಳು. ಸೊಳ್ಳೆಗಳು ಸಹ ಈ 
ವರ್ಗಕ್ಕೆ ಸೇರಿವೆ. ಕೀಟಗಕಲ್ಲಿಯೇ ಇದು ಮೂರನೆಯ 
ಅತಿ ದೊಡ್ಡ ಜಾತಿ. 16೦,೦೦೦ ಕ್ಕಿಂತಲೂ ಹೆಚ್ಚು 
ನೊಣ ಜಾತಿಯ ಕೀಟಗಳನ್ನು ಪರಿಣಿತರು ಆಗಲೇ 
ವಿವರಿಸಿದ್ದಾರೆ. ಇನ್ನೂ ಎಷ್ಟೋ ಕೀಟಗಳನ್ನು 
ವರ್ಗೀಕರಿಸಬೇಕದೆ. ಮತ್ತಿನ್ನೆಷ್ಟೋ ಕೀಟಗಳನ್ನು 
ಕಂಡು ಹಿಡಿಯಬೇಕಿದೆ. ನಿಜಕ್ಸೂ ನೊಣಗಳ ಸಂಖ್ಯೆ 
ಅಪರಿಮಿತ ಅಲ್ಲವೇ ? ನೀವೇ ಹೇಳ. 


ನೊಣಗಳಂದ ಪ್ರಯೋಜನ ಮತ್ತು ಅವುಗಳ 
ವೈವಿಧ್ಯತೆ 

ಮನುಷ್ಯರೂ ಸೇರಿದಂತೆ ಈ ಜಗತ್ತಿನ ಎಲ್ಲ 
ಪ್ರಾಣಿಗಕಲ್ಪ್ಲಯೂ ನಾಯಕ, ಖಳನಾಯಕರು 
(ಒಳ್ಳೆಯವರು, ಕೆಟ್ಟವರು) ಇದ್ದೇ ಇರುತ್ತಾರೆ. ಈ 
ನಿಯಮಕ್ಕೆ ನೊಣದ ಜಾತಿಯೇನೂ ಹೊರತಲ್ಲ. 
ನೊಣಗಳ ಜಗತ್ತನ್ನು ಅನ್ವೆಷಿಸಿದರೆ ಸಾಕಷ್ಟು 
ಆಸಕ್ತಿದಾಯಕ ವಿಷಯಗಳನ್ನು ತಿಳಯಬಹುದು. 
ನಾನು ಕೇವಲ ಬೆರಳೆಣಿಕೆಯಷ್ಟೇ ವಿಷಯಗಳನ್ನು 
ಇಲ್ಲ ವಿವರಿಸುತ್ತೇನೆ 


ಎ. ಪರಾಗಸ್ಪರ್ಶಕಗಳಾಗಿ ನೊಣಗಳು: ತಮ್ಮ ತಮ್ಮ 
ವೈವಿಧ್ಯತೆಯ ವಿಕಾಸಕ್ಲಾಗಿ ಸಸ್ಯಗಳು ಮತ್ತು ಕೀಟಗಳು 
ಪರಪ್ಪರ ಅವಲಂಬಗಳಾಗಿ ಬದುಕುತ್ತಿವೆ ಎಂಬುದು 
ಸುಸ್ಲಾಪಿತ ಸತ್ಯ. ಮೊದ ಮೊದಲನ ಹೂ ಜಡುವ 
ಸಸ್ಯಗಳ ಪರಾಗಸ್ಪರ್ಶಕಗಳಲ್ಲಯೇ ನೊಣಗಳು 
ಅಗ್ರಗಣ್ಯ ಎಂದು ನಂಬಲಾಗಿದೆ. ಆದರೂ ಇಂಥ 
ಪ್ರಮುಖ ಸೇವೆಯಲ್ಲನ ನೊಣಗಳ ಪಾತ್ರವನ್ನು 

ಇತರ ಕೀಟಗಳಗೆ ಹೋಲಅಸಿ ನಾವಿನ್ನು ತಿಆದಿಲ್ಲ. 
Diptera ವರ್ಗಕ್ಕೆ ಸೇರಿದ 15೦ ನೊಣ ಕುಟುಂಬಗಳ 
ಪೈಕಿ 7೦ ನೊಣ ಕುಟುಂಬಗಳು ಆಹಾರಕ್ಷಾಗಿ ಹೂಗಳ 
ಭೇಟ ಮಾಡುತ್ತವೆ ಎಂದು ತಿ೪ದಿದೆ. (Eventhuis 
ಮತ್ತಿತರು 2೦೦8.) ಹಲವಾರು ಕಾಡು ಸಸ್ಯ 

ಮತ್ತು ಕೃಷಿ ಸಸ್ಯಗಳಲ್ಲ ನೊಣಗಳು ಪ್ರಾಥಮಿಕ 
ಪರಾಗಪ್ಪರ್ಶಕಗಳೆಂದು ದಾಖಅಸಲಾಗಿದೆ. (ಲಾರ್ಸನ್‌ 
ಮತ್ತು ಇತರರು. 2೦೦1 ಪ್ರಕಾರ, ಹತ್ತಿರತ್ತಿರ 55೦). 
ಸಾಮಾನ್ಯವಾಗಿ ನೋಣಗಳಂ೦ದ ಆಗುವ ಪರಾಗ 
ಸ್ಪರ್ಶವನ್ನು mMyಂpಗly ಎಂದು ಕರೆಯುತ್ತಾರೆ. 


ನೊಣಗಳು ಅಷ್ಟು ಒಳ್ಳೆಯ ಪರಾಗಸ್ಪರ್ಶಿಗಳು ಏಕಾಗಿವೆ ? 
ಅವು ಕೇವಲ ಹೇರಳವಾಗಿವೆಯಷ್ಟೇ ಅಲ್ಲ ವ್ಯಾಪಕವಾದ 
ವಿಭನ್ನ ನೆಲೆಗಕಲ್ಪ್ಲಯೂ ವಾಸಿಸುತ್ತವೆ. ಅತಿ ಎತ್ತರ 
ಪದೇಶ ಮತ್ತು ಥಂಡಿ ಪದೇಶಗಳಕಲ್ಲ (ಅಲ್ವೈನ್‌ / 
ಆರ್ಕೀಕ್‌) ಜೀನು ನೊಣಗಳು ಕಡಿಮೆ ಇರುವ ಕಾರಣ 
ನೊಣಗಕೇ ಪ್ರಮುಖ ಪರಾಗಸ್ಪರ್ಕ್ಶಿಗಳು. ಕಾಡುಗಳ 
ಕೆಳಸ್ತರ ದಲ್ಪ ಬೆಕೆಯುವ ಚಿಕ್ಕಗಮನಸೆಕೆಯದ ಭನ್ನಲಅಂಗಿ 
ಹೂಗಳನ್ನು ಬಡುವ ವಿವಿಧ ಪೊದೆಗಕಲ್ಲ ಪರಾಗಸ್ಪರ್ಶಕ್ಷೆ 
ನೊಣಗಳೇ ಪಮುಖ ಎಂದು ನಂಬಕೆ. 


ಅವುಗಳ ಹೇರಳ ಅಸ್ತಿತ್ತ್ರದ ಜೊತೆಗೆ ಬಾಯಿಯ 

ಭಾಗಗಳಲ್ಪ ವ್ಯತ್ಯಾಸಗಳು, ನಾಅಗೆಯ ಉದ್ದ. ಗಾತ್ರ 
ರೋಮ ಬೆಕೆದಿರುವಿಕೆ (ಕೇಪೀಯತೆ) ಮುಂತಾದ ಶರೀರ 
ರಚನೆಯ ಲಕ್ಷಣಗಳೆಲ್ಲವೂ ನೊಣಗಳು ಪರಿಣಾಮಕಾರಿ 
ಪರಾಗಸ್ಪರ್ಶಿಗಳಾಗಲು ಸಹಕರಿಸುತ್ತವೆ. ಬಹುಶಃ 
ಸಸ್ಯಗಳೂ ಸಹ ಇದನ್ನು ಒಪ್ಪುತ್ತಾ ತಲೆ (ಹೂ) ದೂಗುತ್ತವೆ. 


ನೊಣಗಳು ತಮ್ಮದೇ ಆದ ಕಾರಣಗಳಗಾಗಿ ಹೂಗಳನ್ನು 
ಭೇಟ ಮಾಡುತ್ತವೆ, ಮಕರಂದ ಮತ್ತು ಪರಾಗ 

ಅವುಗಳ ಆಹಾರದ ಮೂಲಗಳು. ಪರಾಗದಲ್ಪರುವ 
ಪ್ರೋಟೀನ್‌ (ಸಸಾರಜನಕ) ಅಂಶವು ಕೆಲವು ನೊಣಗಳ 
ಸಂತಾನೋತ್ಪತ್ತಿಗೆ ಆವಶ್ಯಕ. ಮತ್ತೆ ಕೆಲವು ನೊಣಗಳು 
ಬೆಳೆಯುತ್ತಿರುವ ತಮ್ಮ ಮರಿ ಹುಳಗಳಗೆ ಅವಶ್ಯಕ 
ಆಹಾರವಾಗಿ ಅರಳುತ್ತಿರುವ ಹೂವು ಬೀಜ ಮತ್ತು 

ಹಣ್ಣು ಕಾಯಗಳು ಸುಲಭವಾಗಿ ಸಿಕ್ಷುವ ನೆಲೆಯಲ್ಲ 
ಮೊಟ್ಟೆಗಳನ್ನು ಇಡಲು ಹೂವು ಗಳಗೆ ಭೇಟ ನೀಡುತ್ತವೆ. 
ಹೀಗಾಗಿ ಕೆಲವು ಪ್ರಕಾರದ ನೊಣಗಳಗೆ ಹೂವುಗಳು 
ಅತಿ ಅನುಕೂಲಕರ ಮಿಲನದ ಸ್ಥಳ 1 


ಸಾಮಾನ್ಯವಾಗಿ ತೇಲುವ ನೊಣ (hoover ly) 
ಅಥವಾ ಹೂ ನೋಣ (ಗಂweಃ ಗy) ಎಂದು ಕರೆಯುವ 
ಸಿರ್ಫೈಡ್‌ (syrphide) ಕುಟುಂಬಕ್ಕೆ ಸೇರಿದ ಸುಂದರ 
ಮತ್ತು ವರ್ಣರಂಜತ ನೊಣ ನಿಸ್ಸಂಶಯವಾಗಿ ಈ 
ಎಲ್ಲ ಪರಾಗಸ್ಪರ್ಶಕ ನೊಣಗಳಲ್ಲೇ ನನ್ನ ನೆಚ್ಚನ 
ನೊಣ. ಮೊದಲ ನೋಟಕ್ಕೆ ಈ ತೇಲುವ ನೊಣ 
ಜೇನು ನೊಣದಂತೆಯೇ ಭಾಸವಾಗುತ್ತದೆ. ನೊಣ 
ಎಂದು ಆನಿಸುವುದೇ ಇಲ್ಲ. ಇವೆಲ್ಲಕ್ನೂ ಸೊಂಡಿಲು 
ಉದ್ದವಾಗಿದ್ದು ಅತಿ ಆಕವಾದ ಹೂವಿನ ಒಳ ಭಾಗದ 
ಮಕರಂದವನ್ನು ಹೀರಬಹುದು. ಈ ಗುಣವು ಅದನ್ನು 
ಜೇನು ನೊಣದ ನಂತರದ ಅತಿ ವ್ಯಾಪಕ ಶ್ರೇಕಿಯ 
ಸಸ್ಯಗಳ ಸೇವೆಯನ್ನು ಮಾಡುವ ಅತ್ಯುತ್ತಮ 
ಪರಾಗಸ್ಪರ್ಶಕವನ್ನಾಗಿ ಮಾಡಿದೆ. ನಾವು ಸೇವಿಸುವ 


ಬಹು ಸಂಖ್ಯೆಯ ಆಹಾರ ಪದಾರ್ಥಗಳ ಪರಾಗ 
ಸ್ರರ್ಶವನ್ನು ಈ ಹೋವರ್‌ ನೊಣಗಕೇ ಮಾಡುತ್ತವೆ. 
ಮಾವಿನ ಹೂವು, ಸೇಬು, ಪಿಯರ್‌, ಚೆರ್ರಿ, ಸ್ಟಾಬೆರಿ 
ಹಣ್ಣುಗಳ ಹೂವು ; ಅಥವಾ ಕೊತ್ತಂಬರಿ, ಈರುಳ್ವ, 
ಕ್ಯಾರೆಟ್‌, ಮೆಣಸು, ಮತ್ತು ದಪ್ಪ ಮೆಣಸಿನಕಾಯು 
ಮುಂತಾದ ಕೆಲವು ನಾವು ಹೆಸರಿಸಬಹುದಾದ ಸಸ್ಯಗಳು 
ಈ ನೊಣಗಳಂ೦ದ ಪರಾಗಸ್ಪರ್ಶ ಪಡೆಯುತ್ತವೆ. 


ನೊಣಗಳ ಜೀವನ ಅವುಗಳ ಅಸ್ಟಿತ್ಛಕ್ಕೆ 
ಅನುಕೂಲವಾಗುವಂತಹ ವರ್ತನೆ ಮತ್ತು 
ತಂತ್ರಗಾರಿಕೆಗಳ೦ಂದ ತುಂಬದೆ. ಮರಿಹುಳುಗಳ 
ಮತ್ತು ವಯಸ್ಥ ನೊಣಗಳ ಆಹಾರ ಮೂಲಗಳು 
ಭಿನ್ನವಾಗಿರುವುದು ಅಂತಹ ಒಂದು ಲಕ್ಷಣ. ವಯಸ್ಸ 
ಕೀಟಗಳು ಮರಿ ಹುಕಳುಗಳೊಡನೆ ಆಹಾರಕ್ಷಾಗಿ 
ಪೈಪೋಟ ನಡೆಸುವುದಿಲ್ಲ. ಹೀಗಾಗಿ, ವಯಸ್ಸ 
ಹೋವರ್‌ ನೊಣ ಸಸ್ಯಾಹಾರಿಯಾಗಿದ್ದು ಪರಾಗಸ್ಪರ್ಶಕ್ಕೆ 
ಸಹಕಾರಿಯಾದರೆ, ಅದರ ಮರಿ ಹುಳುಗಳು ಕೀಟ 
ಭಕ್ಷಕಗಳು. ಅವು ಹೆಚ್ಚಾಗಿ ಗಿಡಹೇನು ಮತ್ತಿತರ 

ರಸ ಹೀರುವ ಕೀಟಗಳ ಭಕ್ಷಣೆ ಮಾಡುತ್ತ ಬಹಳಷ್ಟು 
ಜನ ಗಮನಿಸದೇ ಇರುವಂತಹ ಕೀಟ ನಿಯಂತ್ರಕ 
ಕಾರ್ಯವನ್ನು ನಡೆಸುತ್ತವೆ. ಹೀಗೆ syrphid 
ಜಾತಿಯ ನೊಣಗಳು ಪರಾಗ ಪರ್ಶ ಮತ್ತು ಕೀಟ 
ನಿಯಂತ್ರಣದಲ್ಲ ಪ್ರಸಿಧ್ಧವಾಗಿವೆ. 


ವಿವಿಧ ವಾಸನೆಗಳನ್ನು ಹೊರಸೂಸಿ ಸಸ್ಯಗಳು 
ಕೀಟಗಳನ್ನು ಆಕರ್ಷಿಸುತ್ತವೆ. ಕೆಟ್ಟು ನಾರುವ ಕೊಳೆತ 
ಮಾಂಸದ ವಾಸನೆ ಬೀರುವ ಕೆಲವು ಹೂಗಳು 
calliphoredae ಕುಟುಂಬಕ್ಕೆ ಸೇರಿದ carrion 
ಜಾತಿಯ ನೊಣ ಮತ್ತು ಸಗಣಿ ನೊಣಗಳನ್ನು 
ಆಕರ್ಷಿಸುತ್ತವೆ. ಕೊಳೆತ ಮಾಂಸದ ಆಶೆಗೆ ಬರುವ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


ಈ ಕೀಟಗಳು ಪರಾಗಸ್ಪರ್ಶ ಮಾಡಿ ನಿರಾಶೆಯಿಂದ 
ಹಿಂದಿರುಗುತ್ತವೆ. ಬ್ಲೋ ಪ್ರೈ ಎಂದು ಸಾಮಾನ್ಯವಾಗಿ 
ಹೆಸರಿರುವ ನೀಆ ಮತ್ತು ಹಸಿರು ನೊಣಗಳು 
ನೋಡಲು ಸಾಕಷ್ಟು ವರ್ಣರಂಜತವಾಗಿ ಮತ್ತು 
ಆಕರ್ಷಕವಾಗಿರುತ್ತವೆ. ಕುತೂಹಲಕರ ಅಂಶವೆಂದರೆ 
ಅವು ವೈದ್ಯ ನ್ಯಾಯ ಶಾಸ್ತ್ರದಲ್ಲಿ ಪ್ರಮುಖ ಪಾತ್ರ 
ವಹಿಸುತ್ತವೆ. (ಕೆಳಗೆ ನೋಡಿ). 


ಕುದುರೆ ನೊಣ ಅಥವಾ ಸಾಮಾನ್ಯವಾಗಿ Tabanid 
ನೊಣ ಎಂದು ಕರೆಯಲ್ಲಡುವ Tabanidae 


೩- ಬ್ಲೂ 


[a 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಕುಟುಂಬದ ನೊಣಗಳು ಸದೃಢ ವಾಗಿದ್ದು ಬಹುತೇಕ 
ರಕ್ತ ಪೀಪಾಸುಗಳಾಗಿರುತ್ತವೆ ; ಕೆಲವು ಕಡಿಮೆ 
ಧೂರ್ತತನವುಳ್ನದಾಗಿರುತ್ತವೆ. ಇವುಗಕಲ್ಲ ಬಹಳಷ್ಟು 
ಜಾತಿಯ ನೊಣಗಳು ಮನುಷ್ಯ ಮತ್ತು ಪ್ರಾಣಿಗಳನ್ನು 
ಕಚ್ಚುವುದರಿಂದ ಇವನ್ನು ಉಪದ್ರವಕಾರಿ ಕೀಟಗಳೆಂದು 
ಪರಿಗಣಿಸಲಾಗಿದೆ. ಆದರೆ ಕೆಲವು ತಮ್ಮ ಅದ್ಭುತವಾದ 
ಉದ್ದ ನಾಅಗೆಯುಂದ ಉದ್ದ ಕೊಳವೆ ಆಕಾರದ 
ಹೂಗಳಲ್ಪ್ಲ ಪರಾಗಪ್ಪರ್ಶ ಮಾಡುತ್ತವೆ. Philoliche 
ಜಾತಿಯ ಹೆಣ್ಣು ನೊಣಗಕಲ್ಪ್ಲ ಅತಿ ದೀರ್ಪ ನಾಲಗೆಯು 
ಮಕರಂದ ಹೀರಲು ಮತ್ತು ರಕ್ತ ಕುಡಿಯಲು 
ಸಹಕಾರಿಯಾಗಿರುವಂತೆ ಅಳವಡಿಕೆಯಾಗಿದೆ. Rhino - 
myophily ಎನ್ನುವುದು ದೀರ್ಪ ನಾಅಗೆಯ ನೊಣಗಳಂ೦ದ 
ಆಗುವ ಪರಾಗಪ್ಪರ್ಶವನ್ನು ವಿವರಿಸುವ ಪದ. 


ಟ್ಯಾಜನಿಡ್‌ ಪ್ರೈ - Philoliche sp. Photo by Sanjay Sondhi 


ಎಲ್ಲರೂ ಸಾರ್ವತ್ರಿಕವಾಗಿ ಪ್ರೀತಿಸುವ ಚಾಕೊಲೇಟ್‌ 
ತನ್ನ ಅಸ್ಟಿತ್ವಕ್ಷೆ ನೊಣಗಳಗೆ ಖಣಿಯಾಗಿದೆ ಎಂದರೆ 
ನಂಬುತ್ತೀರಾ?. ಗುಂಗಾಡುಗಳು Ceratopogonidae 
ಮತ್ತು €€cidಂಃdae ಕುಟು೦ಬಕ್ಷೆ ಸೇರಿದ 

ಮೊಣ (ಕೀಟ) ಗಳು. ಇವು ಬೇರೇನಕ್ಕೂ ಮೆಚ್ಚುಗೆ 
ಪಡೆಯದಿದ್ದರೂ ತಮ್ಮ ಕಚ್ಚುವಿಕೆ ಮತ್ತು ಸಸ್ಯದಲ್ಲಿ 
ಗಂಟು ರೂಪಿಸುವ ಕಾರ್ಯಕ್ಷೆ ಪರಿಚಿತವಾಗಿವೆ. 
ಆದರೆ ಎಲ್ಲ ಗುಂಗಾಡುಗಳು ಕಚ್ಚುವುದಿಲ್ಲ ಅಥವಾ 


ಗಂಟು ರೂಪಿಸುವುದಿಲ್ಲ. ಕೋಕೋ ಸಸ್ಯವು, 

ಕಾಂಡದ ಕೆಳ ಭಾಗದಲ್ಲ ಬೆಳೆಯುವ ಸಣ್ಣ ಅಆ ಹೂ 
ತಳರುಗಳ ಪರಾಗಸ್ಪರ್ಶಕ್ಕೆ ಮೇಲೆ ಹೇಳದ ಎರಡು 
ಕುಟುಂಬಗಳ ಸಣ್ಣ ಗುಂಗಾಡುಗಳನ್ನು ಅವಲಂಚಜಸಿವೆ. 
ನಮ್ಮನ್ನು ಚಾಕೊಲೇಟ್‌ ಆಕರ್ಷಿಸುವಂತೆ 
ಅಣಖಬೆಯಂಥಹ ವಾಸನೆಯುಳ್ಳ ಕೋಕೋ ಹೂಗಳು 
ಈ ಗುಂಗಾಡುಗಳನ್ನಾಕರ್ಷಿಸುತ್ತವೆ. ಕೆಲವು ಸೀಮಿತ 
ಪದೇಶದಲ್ಲ ಒಂದು ವಿಶಿಷ್ಠ ಪ್ರಭೇದದ ಹೋವರ್‌ ನೊಣ 
ಜಟ್ಟರೆ ಖೇರೆಲ್ಲ ಪ್ರದೇಶಗಳಲ್ಪ್ಲ ಕೋಕೋ ಸಸ್ಯ ಫಲ 
ಭರಿಸಲು ಗುಂಗಾಡುಗಳು ಬೇಕು. ಹೀಗಾಗಿ ಗುಂಗಾಡು 
(ನೊಣ) ಇಲ್ಲದೆ ಕೋಕೋ ಇಲ್ಲ. ಕೋಕೋ ಇಲ್ಲದೇ 
ಚಾಕೊಲೇಟ್‌ ಇಲ್ಲ ! ನಾನಿಗಾಗಲೇ ಗುಂಗಾಡುಗಳ 
ಪರವಾಗಿ ಹರ್ಷ ಘೋಷಣೆಗಳನ್ನು ಕೇಳುತ್ತಿರುವೆನೇನು?. 
ಮುಂದಿನ ಬಾರಿ ಕೋಕೋ ಅಥವಾ ಚಾಕೊಲೇಟ್‌ 
ಅನ್ನು ಚಪ್ಪರಿಸುತ್ತಿರುವಾಗ ನೊಣಗಳಗೆ ಧನ್ಯವಾದ 
ಹೇಳಲು ಮರೆಯದಿರಿ. 


ಬ. ನ್ಯಾಯ ವೈದ್ಯ ಶಾಸ್ತ್ರ ದಲ್ಲ ನೊಣಗಳು: ತಮ್ಮ 
ಉದರಂಭರಣಕ್ಷೆ ಜೀವಿಗಳಂದ ಮೃತರವರೆಗೆ, 
ಹೂಗಳಂದ ಹೆಣದ ವರೆಗೆ ನೊಣಗಳು 
ಅನ್ವೇಷಿಸುತ್ತಿರುವಾಗ ಇತರೆ ಜೀವಿಗಳಗೆ ಪರೋಕ್ಷ 
ನೆರವನ್ನುಂಟು ಮಾಡುತ್ತವೆ. ನೊಣಗಳು ಮಾನವರಿಗೆ 
ಅಪರಾಧ ಪರಿಶೋಧನೆಯಲ್ಲ ಸಹಾಯ ಮಾಡುತ್ತವೆ. 
ಹೀಗಾಗಿ ಅವು ನ್ಯಾಯ ವೈದ್ಯ ಶಾಸ್ತ್ರದ ಕೀಟ ತಜ್ಞರಿಗೆ 
ಅಚ್ಚು ಮೆಚ್ಚು. 


Blow Fly (ಊದು ನೊಣ) ಕೇವಲ ಪರಾಗಸ್ಪರ್ಶಿೀಯಷ್ಟೆ 
ಅಲ್ಲ, ಕೊಳೆಯುತ್ತಿರುವ ಸತ್ತ ಪ್ರಾಣಿಗಳ ದವ್ಯದ 
ಬಗೆಗಿನ ಅದರ ಪ್ರೀತಿ ಅವನ್ನು ಸತ್ತ ಜೀವಿಯ ಬಳಗೆ 
ಸೆಳೆಯುತ್ತದೆ. ವಾಸ್ತವವಾಗಿ ಸಾವು ಸಂಭವಿಸಿದ ಸ್ಥಳಕ್ಕೆ 
ಮೊಟ್ಟಮೊದಲು ಅವು ಬರುತ್ತವೆ. ಅವುಗಳ ಫ್ರಾಣ 

ಶಕ್ತಿ ಎಷ್ಟು ತೀಪ್ರವಾಗಿದೆಯೆಂದರೆ ಒಂದು Bow 


ನೊಣ 16 ಕ ಮೀ ದೂರದಿಂದಲೇ ಸತ್ತ ಜೀವಿಯ 
ವಾಸನೆಯನ್ನು ಸ್ಪಷ್ಟ ವಾಗಿ ಗುರುತಿಸಬಲ್ಲದು. ನೀಲ. 
ಹಸಿರು (bluebottle, greenbottle) ನೊಣಗಳು ಎಂಬ 
ವಿವಿಧ ಹೆಸರುಗಳ೦ದ ಈ ಕುಟುಂಬದ ಸದಸ್ಯರನ್ನು 
ಕರೆಯುತ್ತೇವೆ. ಸಾಮಾನ್ಯ ಮನೆ ನೊಣದ ದೊಡ್ಡ 
ಆವೃತ್ತಿಯಂತೆ ಕಾಣುವ ಅವುಗಳನ್ನು ಸುಲಭವಾಗಿ 
ಗುರುತಿಸಬಹುದು. ಅವುಗಳಗೆ ಮೃತ ದೇಹದ ಬಣ್ಣೆ 
ಅಷ್ಟೊಂದು ಆಕರ್ಷಣಿ ಏಕೆಂದು ಯಾರಾದರೂ 
ಕೇಳಬಹುದು. ಊದು ನೊಣಗಳು ಮೃತ ಶರೀರವನ್ನು 
ತಮ್ಮ ಮರಿಗಳ ಆಹಾರ ಮೂಲವನ್ನಾಗಿ ನೋಡುತ್ತವೆ. 
ಅವು ಶವಗಳ ರಂಥ್ರಗಕಲ್ಲ ಮೊಟ್ಟೆಗಳನ್ನು ಇಡುತ್ತವೆ. 
24 ಗಂಟಿಗಳಲ್ಲ ಮೊಟ್ಟೆ ಒಡೆದು ಮರಿಗಳು 
ಹೊರಬರುತ್ತವೆ. Sarcophagidae ಕುಟು೦ಬದ Flesh 
ನೊಣಗಳು ಶವಗಳ ಮಾಂಸದಲ್ಲಯೇ ಮರಿಗಳಗೆ ಜನ್ಯ 
ಕೊಡುತ್ತವೆ. ಊದು ನೊಣಗಳ ಈ ವರ್ತನೆ ನಮಗೆ 
ಹೇಗೆ ಪ್ರಯೋಜನಕಾರಿಯಾಗಿದೆ? ಈ ನೊಣಗಳ 
ಜೀವನ ಚಕ್ರವು ಚೆನ್ನಾಗಿ ದಾಖಲಾಗಿದೆ, ಹೀಗಾಗಿ 

ಈ ನೊಣಗಳನ್ನು ಆಕರ್ಷಿಸುವ ಮೃತ ದೇಹಗಳ 
ಮರಣೋತ್ತರ ಪರೀಕ್ಷಾ ವೇಕೆಯಲ್ಲ ಮಾಹಿತಿಯ 
ಗಣಿಯೇ ದೊರಕುತ್ತದೆ. 


ಸೊಣಗಳ ಇತರ ಜಾತಿಗಳು ಉದಾಹರಣಿಗೆ ಕಪ್ಪು 
ಸೈನಿಕ (black soldier fly) ಹೊೋಣಗಟು, ಶವಪೆಟಗೆ 
(coffinfly) ಹೋ, ಕಪ್ಪು ಭಂಗಿ ಸೊಣ (black 
scavenger fly). Hydrotea ಪರ್ಗಕ್ಷೆ ಸೆರಿದ Muscidae 
ಕುಟುಂಬದ ಸೊಣಗಳು ಮತ್ತು humpbacked (ಗೂಸು 
ಖೆಸ್ನಿನು ನೊಣಗಳು ಮುಂತಾದವು ಮರಣೋತರ ಶವ 
ಪರೀಕ್ಷೆ ವೇಳೆಯಲ್ರ ಮುಖ್ಯಃ ಮಾಹಿತಿ ಒದಗಿಸುವ 
ಇಷ್ಟೇ ಉಪಯುಕ್ತವಾಗಿವೆ. ಸಾವಿನ ಸಮಯದಿಂದ 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಹಿಡಿದು ವಿಷಪ್ರಾಶನವಾಗಿದೆಯೇ. ಶವವನ್ನು ಅಪರಾಧ 
ನಡೆದ ಸ್ಥಳದಿಂದ ಸಪಾಗಿಸಲಾಗಿದೆಯೆ. ಮುಂತಾದ 
ಉಪಯುಕ್ತ ಮಾಹಿತಿಗಳೆಲವನ್ನೂ ಈ ನೊಣಗಳು 
ಸಮಗೆ ದೊರಕಿ ಕೊಡುತ್ತವೆ. 


ಕ್ರಿ.ಪ. 1247 ರಲ್ತ್ಪ ಜೀನಾ ದೇಶದ ಒಬ್ಬ ಅಪರಾಧ 
ಸಂಶೋಧಕ ಸುಂಗ್‌ tzu(Sung 7z'u) ಬರೆದ ಲೇಖನ 
“The Washing Away of Wrongs” (ತಪ್ಪುಗಳನ್ನು 
ತೊಳೆದು ಹಾಕುವದು) ಅಪರಾಧ ತನಿಖೆಯಲ್ಪ್ಲ ನೊಣಗಳ 
ಮೊದಲ ದಾಖಲೆ. ವೈದ್ಯ ನ್ಯಾಯ ಕೀಟ ಶಾಸ್ತ್ರ ಕ್ಷೆ 
ಅಡಿಪಾಯ ಹಾಕಿದ ಮೊದಲ ಪುಸ್ತಕ ಇದು. ಚೀನಾದ 
ಒಂದು ಹಳ್ಳ ಯಲ್ಲ ಒಬ್ಗ ಮನುಷ್ಯನ ಕೊಲೆಯಾಗುತ್ತದೆ. 
ಕೆಟ್ಟದಾಗಿ ಕತ್ತರಿಸಿದ ಶವದ ಭಾಗಗಳು ಪತ್ತೆಯಾದಾಗ 
ಅಪರಾಧ ತನಿಖೆಯಲ್ಲ ಯಾವುದೇ ಪ್ರಗತಿ ಸಾಧ್ಯ 
ವಾಗದಿರಲು ಸಂಶೋಧಕನು ಹಳ್ಳಿಯ ಜನರಿಗೆಲ್ಲ ತಮ್ಮ 
ತಮ್ಮ ಕುಯುಲುಗತ್ತಿಗಳನ್ನು ತಂದು ತನ್ನ ಮುಂದೆ 
ನೆಲದ ಮೇಲೆ ಇಡಲು ಹೇಳುತ್ತಾನೆ. ಶೀಘ್ರದಲ್ಲಯೇ 
ನೊಣಗಳ ಗುಂಪೊಂದು ಒಂದು ಕುಡುಗೋಲನ 

ಮೇಲೆ ಮುತ್ತುತ್ತವೆ. ಆ ಕತ್ತಿಯ ಮಾಅಕನು ಕತ್ತಿಯನ್ನು 
ಸರಿಯಾಗಿ ತೊಕೆದಿರಲಲ್ಲವಾದ ಕಾರಣ ರಕ್ತದ ವಾಸನೆಗೆ 
ನೊಣಗಳು ಆಕರ್ಷಿತವಾಗಿದ್ದವು. ಆ ಮಾಅಕನು ತನ್ನ 
ಅಪರಾಧವನ್ನು ಒಪ್ಪಿ ಕೊಳ್ಳುತ್ತಾನೆ ಮತ್ತು ಅಲ್ಲಂದ 
ಶುರುವಾಗುತ್ತದೆ ಅಪರಾಧ ಪತ್ತೆ ಹಚ್ಚುವಲ್ಲ ನೊಣಗಳ 
ಬಕಕೆ. ನೀವು ಟೀವಿ ಧಾರಾವಾಹಿ ಔBಂಗೀ: (ಮೂಳೆಗಳು)ದ 
ಅಭಿಮಾನಿ ಯಾಗಿದ್ದರೆ. ಖಂಡಿತ ಅದರಲ್ಲನ ಪಾತ್ರಧಾರಿ 
ನ್ಯಾಯ ಕೀಟ ಶಾಸ್ತ್ರಜ್ಞ ಹಾಗು ಸಸ್ಯ ಶಾಸ್ತ್ರಜ್ಞ Jack 
Hodgins (ಜಾಕ್‌ ಹೊಢಿನ್ಸ್‌) ಮಾಡುವ ನ್ಯಾಯವ್ಯೈದ್ಯ 
ಕೀಟ ಶಾಸ್ತ್ರದ ಸೂಕ್ಷವ್ಯತ್ಯಾಸಗಳ ಬಧ್ಳೆ ತಿಆದಿರಬಹುದು. 
ಕೀಗೆ ನೊಣಗಳ ಸಹಾಯದಿಂದ ಪರಿಹರಿಸಿದ ಅನೇಕ 
ಆಸಕ್ತಿದಾಯಕ ಅಪರಾಧ ಪ್ರಕರಣಗಳವೆ. 


ಸಿ. ಪೀಡೆ ನಿವಾರಕಗಳಾಗಿ ನೊಣಗಳು: ಕೃಷಿ 
ಸಂಶೋಧಕರು ಮತ್ತು ಲೋಕ ವ್ಯವಹಾರ ತಿಅದ 
ರೈತರು ಸಸ್ಯ ಭಕ್ಷಕ ಕೀಟಗಳ ನಿಯಂತ್ರಣದಲ್ಲ 
ನೊಣಗಳ ಪಾತ್ರವನ್ನು ದೃಢಪಡಿಸುತ್ತಾರೆ. ಅನೇಕ 
ರೀತಿಯ ನೊಣಗಳು ಈ ಪಾತ್ರದಲ್ಲ ಸಹಾಯ 
ಮಾಡುತ್ತವೆ. ಆದರೆ ನನ್ನ ನೆಚ್ಚಿನ ಕೆಲವನ್ನು ಮಾತ್ರ 
ಕೆಳ ಭಾಗದಲ್ಲ ವಿವರಿಸುತ್ತಿದ್ದೇನೆ. 


ಸಾಮಾನ್ಯವಾಗಿ ಕರೆಯುವಂತೆ ಉದ್ದ ಕಾಲಅನ 
ನೊಣಗಳು ಎಂದು ಕರೆಯದೆ ರತ್ನ ನೊಣಗಳು 
(jewel fly) ಎಂದು ನಾನು ಕರೆಯುವ ನೊಣಗಳು 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


Dolichopodidae ಕು ಂ೦ಬಕ್ಕೆ ಸೇರಿವೆ. ಅದರ 
ಸಾಮಾನ್ಯ ಹೆಸರು Dಂlichopodidae ಕುು೦ಬದ 
ಗಮನಾರ್ಹ ಲಕ್ಷಣವಾದ ಅದರ ಉದ್ದ ಕಾಲನ್ನು 
ಸೂಚಿಸುತ್ತದೆ. ರತ್ನ ನೊಣಗಳು ತೆಳುವಾದ, ಸುಂದರ 
ಬಣ್ಣಗಳುಳ್ಳ ಚಿಕ್ಕ ನಾಜೂಕಾದ ನೊಣಗಳು. ಅವು 
ಹೆಚ್ಚಾಗಿ ಲೋಹದ ಹೊಳಪುಳ್ಳ ನೀಲ, ಹಸಿರು ಮತ್ತು 
ಚಿನ್ನದ ಬಣ್ಣವನ್ನು ಹೊಂದಿರುತ್ತವೆ. ಜೀವಾವರಣದಲ್ಲ 
ಪ್ರಮುಖವಾದ ಈ ನೊಣಗಳಲ್ಪ ಕೆಲವು ಮಂಕು 
ಬೂದು ಬಣ್ಣವನ್ನು ಸಹ ಹೊಂದಿವೆ. ತೆಳುವಾದ 
ದೇಹ, ಎದ್ದು ಕಾಣುವ ಕಣ್ಣುಗಳು ಮತ್ತವುಗಳ 
ಗುರುತಿನ ಚಿನ್ನೆಯಾದ ಉದ್ದ ಕಾಲು ಹೊಂದಿರುವ ಈ 
ನೊಣಗಳು ಮರಗಾಲಅನ ಮೇಲೆ ನಿಂತಂತಿರುತ್ತವೆ. 
ಹಾಗಾಗಿ ನೀವು ಅದನ್ನು ಗುರುತಿಸದೆ ಇರುವುದಿಲ್ಲ. 
ಈ ಜಾತಿಯ ಗಂಡು ನೊಣಗಳು ತಮ್ಮ ಉದ್ದ 
ಕಾಲುಗಳನ್ನು ಹೆಣ್ಣು ನೊಣಗಳನ್ನಾಕರ್ಷಿಸಲು 
ಪ್ರದರ್ಶಿಸುತ್ತವೆ. ಮಾನವ ಜಾತಿಯ ವಿರುದ್ಧನಡೆ 
ಎಂದು ಕಾಣುತ್ತದೆ ! 


ಅದ್ದೂರಿಯ ಕುಟಲ ತಂತ್ರಗಳು ಮತ್ತು ಸಂಜ್ಞೆಗಳು 
ಗಂಡು ನೊಣದ ಪ್ರಣಯದ ವರ್ತನೆಯ ಗುರುತು. ಈ 
ಜಾತಿಯ ಬಹಳಷ್ಟು ನೊಣಗಳು ಹಾರಾಟ ನಡೆಸುವಾಗ 
ಮಿಲನ ಕ್ರಿಯೆಯನ್ನು ನಡೆಸುತ್ತವೆ. ಇದು ಬಹು 
ಆಯಾಸಕರವಾದ ಕೆಲಸ. ಆದ್ದರಿಂದ ಗಂಡು ನೊಣಗಳು 
ಕೆಲವು ಬಾರಿ ಮಿಲನ ಕ್ರಿಯೆ ಹಾರಾಟದಲ್ಲ ನಡೆಯುತ್ತಿದೆ 
ಎಂಬ ಭ್ರಮೆ ಯನ್ನುಂಟು ಮಾಡುವಂತಹ ಹಾರಾಟ 
ವಿನ್ಯಾಸಗಳನ್ನು ಪ್ರದರ್ಶಿಸಿ ಹೆಣ್ಣನ್ನು ವಂಚಿಸುತ್ತವೆ. 


ಬಹುತೇಕ ಆವಾಸ ಸ್ಥಾನಗಳಲ್ಲ ಬದುಕುವ ರತ್ನ 
ನೊಣಗಳು ಪರಭಕ್ಷಕಗಳು. ವಿವಿಧ ರೀತಿಯ 
ಅಕಶೇರುಕಗಳು - ಗಿಡ ಹೇನು, ತುಣಚ, ರಸ 

ಹೀರುವ ತ್ರಿಪಕು. ಕೊಲ್ಲೆಂಬಲ್ಲ ಕೀಟಗಳು ಇವುಗಳ 
ಆಹಾರ. Dಂ॥chಂpus ಜಾತಿಗೆ ಸೇರಿದ ಒಂದು ನಿರ್ದಿಷ್ಟ 
ಪ್ರಭೇದದ ನೊಣಗಳು ಸೊಳ್ಳೆಯ ಮರಿಗಳನ್ನು (॥arvae) 
ತಿನ್ನುತ್ತವೆ. ಕೆಲವು ಸತ್ತವನ್ನು ತಿನ್ನುವ ಕೆಲಸವನ್ನೂ 
ಮಾಡುತ್ತವೆ.ಠ ನೊಣಗಳು ತುಂಬಾ ನಿಂತಲ್ಪ ನಿಲ್ಲದ 
ಪ್ರಾಣಿಗಳು. ಆದ್ದರಿಂದ ಇವುಗಳನ್ನು ವೀಕ್ಷಿಸಲು 
ನಿಶ್ಚಲವಾಗಿ ಮತ್ತು ಮೌನವಾಗಿರಬೇಕು. 


ಸೈನಿಕರು (soldiers) ಮತ್ತು ಕಳ್ಳರು (robbers) 
ಒಂದೇ ರೀತಿಯ ಕೆಲಸಗಳನ್ನು ಮಾಡುವುದು 

ಕೀಟ ಜಗತ್ತಿನ್ಲ ಮಾತ್ರ ಸಾಧ್ಯ. ಸೈನಿಕ ನೊಣಗಳು 
Stratiomyidae ಕುಖಂಬಕ್ಷೆಸೇರಿದರೆ, ಕಕ್ಕ ನೊಣಗಳು 


Asilidae ಕುಟುಂಬಕ್ಕೆ ಸೇರಿವೆ. ಕೀಟಗಳ ಈ 

ಜಗತ್ತಿನಲ್ಪ ಸೈನಿಕರಿಗಿಂತ ಹೆಚ್ಚನ ವೇಳೆ ಕಳ್ಳ ನೊಣಗಳು 
ಉಪದವಕಾರಿ ಪೀಡೆ (ಗೀ!) ಗಳ ಮೇಲೆ ದಾಳ ನಡೆಸಿ 
ಅವುಗಳನ್ನು ಹಿಡಿಯುತ್ತವೆ, ಸೈನಿಕರಿಾದರೋ ಬೇರೆ 
ವಿಧದ ಸೇವೆಗಳ ಜೊತೆಗೆ ಪರಭಕ್ಷಕ ಕ್ರಿಯೆಯೂ ಸೇರಿದೆ. 


ಕಳ್ಳ ನೊಣಗಳು, ನೊಣಗಳ ಜಗತ್ತಿನಲ್ಪ್ಲಯೇ 
ಅತ್ಯಂತ ಪರಭಕ್ಷಕ ಗುಂಪಾಗಿವೆ ಮತ್ತು 
ಪ್ರತ್ಯೇಕವಾಗಿ ಕೀಟಗಳನ್ನೇ ತಿನ್ನುತ್ತವೆ. ಕಳ್ಳ 
(robber) ಅವುಗಳ ಅನ್ವರ್ಥ ನಾಮ. ಅವು 
ಆಕ್ರಮಣಕಾರಿ ಬೇಟೆಗಾರರು. ತಮ್ಮ ಬೇಟೆಯನ್ನು 
ಹೊಂಚು ಹಾಕಿ ಹಾರಾಟದಲ್ಲಯೇ ಅವುಗಳನ್ನು 
ಹಿಡಿಯಲು ಕಳ್ಳ ನೊಣಗಳು ಬಲವಾದ 
ಸ್ನಾಯುಗಳನ್ನು ಹೊಂದಿವೆ. ತಲೆಯ ಮೇಲೆ 

ಎದ್ದು ಕಾಣುವ ಕಣ್ಣುಗಳ ನಡುಭಾಗದಲ್ಲಿ 
ಮೀಸೆಯಂತಹ ಬರುಗೂದಲುಗಳಂ೦ದ ಅವು 
ಕಾಣಲು ಸಹ ದರೋಡೆಕೋರರನ್ನು ಹೋಲುತ್ತವೆ. 
ಈ ಜರುಗೂದಲುಗಳನ್ನು ವಿವರಿಸಲು ಬಳಸುವ ಪದ 
‘mystax' ಖ೦ಬುದು 'Moustache' (ಮೀಸೆ ) ಅಥವಾ 
ಮೇಲನ ತುಟ ಎಂಬರ್ಥದ ದ್ರೀಕ್‌ ಪದದಿಂದ 
ಹುಲ್ಪದೆ. ಠಈ ಜಗದ್ವಾಪಕ ನೊಣಗಳು ಉಷ್ಣ ಮತ್ತು 


ಉಪ ಉಷ್ಪ ವಲಯಗಳಲ್ಲ ಸಾಮಾನ್ಯವಾಗಿ ಮತ್ತು 
ಒಣ ಜಸಿಅನ ಶುಷ್ಟ ಮತ್ತು ಅರೆ ಶುಷ್ಣ ವಲಯಗಳಕಲ್ಪ 
ಹೇರಳವಾಗಿ ವಾಸಿಸುತ್ತವೆ. 


ಮಡಿಚಿದ ರೆಕ್ಲೆಗಳನ್ನು ಮೀರಿ ಗೋಚರಿಸುವ ಕಿಬ್ಬೊಟ್ಟೆ. 
ನಿರ್ದಿಷ್ಟವಾದ, ತಪ್ಪಾಗಿ ತಿಆಯಲಾಗದ "mystax", 
ರೋಮ ಭರಿತವಾದ ತಲೆ ಮತ್ತು ಎದೆ ಮತ್ತು ತಮ್ಮ 
ದೀರ್ಪ4 ತೆಳು ದೇಹದ ಮೂಲಕ ಕಳ್ಳ ನೊಣಗಳನ್ನು 
ಅತಿ ಸುಲಭವಾಗಿ ಗುರುತಿಸಬಹುದು. ಗಾಢವಾದ 
ಕಪ್ಪು, ಬೂದು, ಕೆಂಪು ಅಥವಾ ಹಳದಿ ವಿನ್ಯಾಸವುಳ್ಳ 
ಉದ್ದನೆಯ ಚೂಪಾದ ಹೊಟ್ಟೆ ಹೊಂದಿದ ಇವುಗಳನ್ನು 
ಬಹು ವೇಳೆ ಕಣಜಗಳೆಂದು ತಪ್ಪಾಗಿ ತಿಆಯಲಾಗುತ್ತದೆ. 
ದಪ್ಪ ಕೇಶ ಭರಿತ ದೇಹವುಳ್ಳ ನೊಣಗಳು ಜೆನ್ನೋಣ 
ಗಳನ್ನು ಅನುಕರಿಸಿದರೆ ತೆಳುವಾದ ಬಳುಕುವ 
ದೇಹವುಳ್ಥ ಮತ್ತೆ ಕೆಲವು ಅಪ್ಪರೆ ನೊಣ (damselfly) 
ಗಳನ್ನು ಅನುಕರಣೆ ಮಾಡುತ್ತವೆ. ಹೀಗಾಗಿ ನೀವೇ 
ನೋಡುವಂತೆ ಈ ಕಳ್ಳ ನೊಣಗಳು ಮಾರುವೇಷದ 
ಕಲೆಯಲ್ಲ ಸಹ ನಿಪುಣರು. ಅವುಗಳ ಆವಾಸಸ್ಥಾನ ದಲ್ಲಿ 
ಈ ನೊಣಗಳನ್ನು ಗುರುತಿಸಲು ಇರುವ ಮತ್ತೊಂದು 
ದಾರಿ ಅವುಗಳ ತಂಗು ದಾಣ. ಕಳ್ಳನೊಣಗಳು 
ಬೇಟಿಯನ್ನು ವಶಪಡಿಸಿಕೊಳ್ಳಲು ಕಾಯುತ್ತಾ ಗಿಡದ 
ಎತ್ತರ ವಾದ ತುದಿಯಲ್ಲ ಕುಅತಿರುತ್ತವೆ. 


ವಶಪಡಿಸಿಕೊಂಡ ಬೇಟಿಯನ್ನು ಅವು ನರ ವಿಷ ಮತ್ತು 
ಪ್ರೋಟೀನ್‌ ವಿಭಜಕ ಕಲ್ತು ಗಳನ್ನು ಹೊಂದಿರುವ ಜೊಲ್ಲು 
ರಸವನ್ನು ಚುಚ್ಚಿ ಕೊಲ್ಲುತ್ತವೆ. ಬಾಲ್ಯ ಮತ್ತು ಯೌವನ 
ಹೀಗೆ ಎರಡೂ ಅವಸ್ಥೆಯಲ್ಲರುವ ಕಳ್ಳ ನೊಣಗಳು ವಿವಿಧ 
ಕೀಟಗಳ ಬೇಟಿಯಾಡುತ್ತವೆ. ಈ ರೀತಿ ಕಳ್ಳ ನೊಣಗಳು 
ಯಾವುದೇ ಪದೇಶದ ಕೀಟ ನಿಯಂತ್ರಣದಂತಹ 
ಪ್ರಮುಖ ಪರಿಸರ ಕಾರ್ಯದಲ್ಲ ನೆರವಾಗುತ್ತವೆ. 


Soldier (ಸೈನಿಕ) ಮೊಣಗಳು ತಮ್ಮ ಆಹಾರದ 
ಪ್ರಾಧಾನ್ಯತೆ ಮತ್ತು ಪ್ರಭಾವದಲ್ಲ ಭಿನ್ನವಾಗಿವೆ. 
ಆದರೆ ಮುಖ್ಯವಾಗಿ ಅವುಗಳ ಅನನ್ಯ ರೆಕ್ನೆ ವಿನ್ಯಾಸ 
ದಿಂದ ಗುರುತಿಸಲ್ಪಟ್ಟಿವೆ. ಕೆಲವು ಸೈನಿಕ ಮೊಣಗಳು 
ಪರಾಗಸ್ಪರ್ಶಕ ಗಳಾದರೆ, ಕೆಲವು ವೈದ್ಯ ನ್ಯಾಯ 
ಶಾಸ್ತ್ರ ದಲ್ಲ ಸಹಕಾರಿಯಾಗಿವೆ, ಇತರರು ತ್ಯಾಜ್ಯ 
ವಸ್ತುಗಳನ್ನು ಕೃತಕ ಗೊಬ್ಬರವನ್ನಾಗಿ ಮಾಡಲು 
ಸಹಕರಿಸಿದರೆ ಅವುಗಕಲ್ಲ ಕೆಲವು ಪರ ಭಕ್ಷಕಗಳು. ಗಾಢ 
ಬಣ್ಣದ ಸೈನಿಕರು ಕಣಜ ಮತ್ತು ಜೇನು ನೊಣಗಳನ್ನು 
ಹೋಲುತ್ತವೆ. ಸೈನಿಕ ನೊಣಗಳು ಮಾಂಸ ಭಕ್ಷಕ, 
ಮೃತ ಭಕ್ಷಕ ಅಥವಾ ಪರಭಕ್ಷಕಗಳಾಗಿರಬಹುದು. 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಸಾಮಾನ್ಯವಾಗಿ ಅವುಗಳು ತಮ್ಮ ಮರಿಗಳ 
ಅಭವೃದ್ಧಿಗೆ ಪಹೂರಕವಾದ ಜಲೀಯ ಆವಾಸಸ್ಥಾನ 
ಗಳಲ್ಲ ಕಂಡುಬರುತ್ತವೆ.ಕಪ್ಪು ಸೈನಿಕ ನೊಣ ಎಂದು 
ಸಾಮಾನ್ಯವಾಗಿ ಹೆಸರಿರುವ ಗHermetia illucens 
ನೊಣವನ್ನು ಹೊರತುಪಡಿಸಿ ಈ ಸೈನಿಕ ನೊಣಗಳ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 ow 


ಬಗೆಗೆ ವ್ಯಾಪಕ ಸಂಶೋಧನೆ ಇನ್ನೂ ನಡೆದಿಲ್ಲ. 
ಮುಂದಿನ ವಿಭಾಗದ ಈ ನೊಣಗಳ ಬಗೆಗೆ ಮತ್ತಷ್ಟು 
ತಿಆಯೋಣ. 


ಡ. ಕೃತಕ ಗೊಬ್ಬರ ತಯಾರಿಕೆಯಲ್ಲ ನೊಣಗಳು - ಕಪ್ಪು 
ಸೈನಿಕ ನೊಣಗಳನ್ನು ಗೇrmtia cen, ಪ್ರಸ್ತುತ 
ವ್ಯಾಪಕವಾಗಿ ತ್ಯಾಜ್ಯ ವಸ್ತುಗಳ೦ದ ಕೃತಕ ಗೊಬ್ಬರ 
ತಯಾರಿಸಲು ಬಳಸಲಾಗುತ್ತಿದೆ. ಆದಾಗ್ಯೂ ಭಾರತದಲ್ಲಿ 
ಈ ಪ್ರಕ್ರಿಯೆ ವ್ಯಾಪಕ ಬಳಕೆಯಲ್ಲ ಬರಬೇಕಾಗಿದೆ 
ಪುಣಿಯ ಕೆಲವು ಸಂಶೋಧಕರು ಮಾತ್ರ ಇದನ್ನು 
ಬಳಸುತ್ತಿದ್ದಾರೆ. ಈ ಕೆಳಗಿನ ಚಿತ್ರದಲ್ಲ ಕಾಣುವ ಕಪ್ಪು 
ಸೈನಿಕ ನೊಣ ಇತರ ಜೀವಿಗಳೂಂದಿಗೆ ಗೊಬ್ಬರ 
ತಯಾರಿಕೆಯಲ್ಪ್ಲ ಸಹಾಯ ಮಾಡುತ್ತಿದೆ. 


ಇ. ವೈಜ್ಞಾನಿಕ ಸಂಶೋಧನೆಯಲ್ಲ ನೊಣಗಳು - ಹಣ್ಣು 
ನೊಣಗಳು (Fruit fies) ಅನೇಕ ದಶಕಗಳಂ೦ದ 

ನಮ್ಮ ಪ್ರಯೋಗಾಲಯಗಳಲ್ಲ ಮಾನವರಿಗೆ 

ಜೀನ್‌ಗಳ ಬಗೆಗೆ ಮತ್ತು ಅನುವಂಶಿಕತೆಯ 

ಬದ್ದೆ ತಿಆದುಕೊಳ್ಳಲು ಮಾಡುವ ಪ್ರಯೋಗಗಳಲ್ಪ 
ವ್ಯಾಪಕ ಮತ್ತು ಪ್ರಸಿದ್ಧ ಪಾತ್ರವನ್ನು ವಹಿಸುತ್ತಿವೆ. 

ಅವು ಬೇರೆ ಇತರ ಪ್ರಯೋಗಗಕಲ್ಲ ವಹಿಸುವ 
ಪಾತ್ರಗಳು ಜನಸಾಮಾನ್ಯರಿಗೆ ತಿಃದಿರುವುದು ಕಡಿಮೆ. 
ಉದಾಹರಣೆಗೆ ೭2೦೦7 ನೇ ಇಸವಿಯಲ್ಪ ಹಾರ್ವರ್ಡ್‌ 
ವಿಶ್ವ ವಿದ್ಯಾಲಯದ ಕೆಲವು ಸಂಶೋಧಕರು 6೦ ಮೀ 
ಗ್ರಾಮ್‌ ತೂಕ ಮತ್ತು 3 ಸೆಂ.ಮೀ. ಅಗಲದ ರೆಕ್ಟೆಯನ್ನು 
ಹೊಂದಿರುವ ಒಂದು ರೊಬೋಟ್‌ ನೊಣ (Robotic 
fly) ವನ್ನು ರೂಪಿಸಿದರು. ಈ ನೊಣ ಜೀವಂತ ನೊಣದ 
ಚಟುವಟಕೆಗಳನ್ನು ಅನುಕರಿಸಲು ರೂಪಿಸಲ್ಪಲ್ಪತ್ತು. 


ಅತಿ ತೆಳುವಾದ ಇಂಗಾಲದ ಎಕೆ (Carbon fibre) 
ಗಳಂ೦ದ ತಯಾರಿಸಿದ ಈ ಯಾಂತ್ರಿಕ ನೊಣ ಸೆಕೆಂಡಿಗೆ 
1೦ ಬಾರಿ ರೆಕ್ಕೆ ಬಡಿಯುತ್ತದೆ. ಈ ಪ್ರಯತ್ನವು 
ಸಂವೇದಕಗಳು ಅಳವಡಿಸಿದ ಹಾರುವ ಕೀಟಗಳನ್ನು 
ಗುಪ್ತಚರ್ಯ ಕಾರ್ಯಕ್ಕೆ ನಿಯೋಜಸುವಲ್ಲ ಮೊದಲ 
ಹೆಜ್ಜೆಯಾಗಿತ್ತು. “ಗೋಡೆಯ ಮೇಅನ ನೊಣ "(ಅತಿ 
ಸೂಕ್ಷ್ಮ ಬೇಹುಗಾರಿಕೆ) ಅತಿ ಶೀಘ್ರ ದಲ್ಲಯೇ ಒಂದು 
ಆಲಂಕಾರಿಕ ನುಡಿಗಬ್ದಾಗಿ ಉಳಯುವುದಿಲ್ಲ ಎಂದು 
ತೋರುತ್ತದೆ. ಸೈನ್ಯದ ಪ್ರಯೋಗಾಲಯಗಳು ಈ 
ಯಾಂತ್ರಿಕ ಬೇಹುಗಾರ ನೊಣಗಳಕಲ್ಲ ಬಂಡಿತವಾಗಿಯೂ 
ಅತ್ಯಂತ ಆಸಕ್ತಿ ತೋರಿಸಿವೆ. 


ಎಫ್‌. ನೊಣಗಳು ಮತ್ತು ಮಣ್ಣಿನ ಫಲವತ್ತತೆ - ಒಂದು 
ದೊಡ್ಡ ಗಾತ್ರದ ಸೊಳ್ಳೆಯನ್ನು ಊಹಿಸಿಕೊಳ್ಜ Tipuledae 
ಕುಟುಂಬಕ್ಜೆ ಸೇರಿದ, ಕೊಕ್ತರೆ ನೊಣ (ಕ್ರೇನ್‌ ಫೈ) 
ಅಥವಾ pಟ॥d ಗy ಅದೇ ರೀತಿ ಕಾಣಿಸುತ್ತದೆ. ಆದರೆ 
ಈ ಹೋಲಕೆ ಇಷ್ಟಕ್ಕೇ ಕೊನೆಗೊಳ್ಳುತ್ತದೆ. ಈ ಶಾಂತ 
ಪ್ರಭಾವದ ಮೊಣಗಳು ಕಚ್ಚುವುದೇ ಇಲ್ಲ. ಅಷ್ಟೇ 

ಅಲ್ಲ ವಯಸ್ಥ ನೊಣಗಳು ಆಹಾರವನ್ನು ಕೂಡ 
ಸೇವಿಸುವದಿಲ್ಲ. ವಯಸ್ಸ ನೊಣಗಳ ಜೀವಿತಾವಧಿ 

10 ರಿಂದ 15 ದಿನಗಳು ಮಾತ್ರ. ಹೆಣ್ಣು ನೊಣಗಳು 
ಹೊರೆಯಿಂದ (up) ಪೌಢ ಅಂಡಾಣುಗಳ ಸಹಿತ 
ಹೊರಬೀಳುತ್ತವೆ. ಅವು ಜೊತೆಗಾರರನ್ನು ಹುಡುಕ 
ಕೆಲವೇ ದಿನಗಕಲ್ತ್ಪ ತೇವಾಂಶ ಉಳ್ಳ ಮಣ್ಣಿನಲ್ಪ ಅಥವಾ 
ನೀರಿನ ಮೇಲೆ ತಮ್ಮ ಮೊಟ್ಟೆಗಳನ್ನು ಇಡುತ್ತವೆ. ಮರಿ 
ಹುಳಗಳು (Larvae) ಆಹಾರ ಸೇವಿಸುವಾಗ ಸಾವಯುವ 
ಪದಾರ್ಥಗಳು ಮಣ್ಣಿನಲ್ಲ ಕೊಳೆಯಲು ಮತ್ತು ಸೂಕ್ಕ 
ಜೀವಿಗಳ ಚಟುವಟಕೆ ಹೆಚ್ಚಿಸಲು ಸಹಾಯ ಮಾಡುತ್ತವೆ. 
ಹೀಗೆ ಅವು ಮಣ್ಣಿನ ಪರಿಸರ ವ್ಯವಸ್ಥೆಯಲ್ಲ ತಮ್ಮ 
ಚಟುವಟಕೆಗಳ೦ಂದ ಮಣ್ಣಿನ ಫಲವತ್ತತೆಯನ್ನು 
ಕಾಪಾಡಲು ಉಪಯುಕ್ತವಾಗಿವೆ. 


ತೆಳುವಾದ ಉದ್ದನೆಯ ದೇಹ ಮತ್ತು ಕಾಲುಗಳಂದ 
fo ನೊಣಗಳನ್ನು ಬಹಳ ಸುಲಭವಾಗಿ 
ಗುರುತಿಸಬಹುದು. ಅವುಗಳ ಕಾಲುಗಳು ವಿಶೇಷವಾಗಿ 
ಸಾಕಷ್ಟು ಉದ್ದವಾಗಿದೆ. ಅವು ಪ್ರಪಂಚದಾದ್ಯಂತ 
ಕಂಡುಬರುತ್ತವಾದರೂ ಉಷ್ಣ ವಲಯದಲ್ಲ 

ಅವುಗಳ ವೈವಿಧ್ಯತೆ ಅತ್ಯಂತ ಜಾಸ್ಟಿ. ಸುಲಭವಾಗಿ 
ಬೆಳಕನೆಡೆಗೆ ಸೆಕೆಯಲ್ಲಡುವ ಅವುಗಳನ್ನು ನೀವು 
ತಮ್ಮ ಉದ್ದ ಕಾಲುಗಳನ್ನು ಹರಡಿಕೊಂಡು ಗೋಡೆಗೆ 
ಅಂಟಕೊಂಡಿರುವ ಭಂಗಿಯಲ್ಲ ನೋಡಬಹುದು. 
ಅಥವಾ ನಿಮ್ಮ ಬೆಳಗಿನ ನಡಿಗೆಯ ವೇಕೆಯಲ್ಲ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧಥನೆ | ಜುಲೈ ೨೦18 


ಎಲೆಗಳ ಮೇಲೆ ಅವು ವಿಶ್ರಾಂತಿ ತೆಗೆದುಕೊಳ್ಳುವದನ್ನು 
ನೋಡಬಹುದು. ಕುತೂಹಲಕಾರಿ ಸಂಗತಿಯೆಂದರೆ 
ಕ್ರೇನ್‌ ನೊಣ ಹಾರುವಷ್ಟೇ ಸುಲಭವಾಗಿ 
ನಡೆಯುವುದನ್ನೂ ಬಹಳಷ್ಟು ಬಾರಿ ನೋಡಬಹುದು. 


ವಿಜ್ಞಾನ ತರಗತಿಗಳ ನೊಣಗಳು 


ಮನೆ ನೊಣಗಳ ಪಾಠ ಶಾಲಾ ವಿದ್ಯಾರ್ಥಿಗಳಗೆ 
ಪಠ್ಯವಿಷಯವಾಗಿ ಮುಂದುವರೆಯುತ್ತದೆ. ಹಾಗಿದ್ದಾಗ 
ಅದರ ಬಾಂಖಯ ಭಾಗಗಳನ್ನು ಪಾಠ ಮಾಡುವಾಗ 
ಬೇರೆ ರೀತಿಯಲ್ಲ ಪಾಠವನ್ನು ಆಸಕ್ಷಿದಾಯಕವನ್ನಾಗಿ 
ಏಕೆ ಮಾಡಬಾರದು? ಬಾಲುಯ ಭಾಗಗಳು 
ಇರುವುದು ಆಹಾರ ಸೇವನೆಗಾಗಿ ಮತ್ತು ಅದರ ಬಗೆಗೆ 
ತಿಆಯಲು ಒಂದು ನೊಣದ ಆಹಾರ ಸೇವನೆಯನ್ನು 
ವಾಸ್ತವವಾಗಿ ನೋಡುವದಕ್ಕಿಂತ ಉತ್ತಮ ಕಲಕೆಯ 
ಮಾರ್ಗ ಯಾವುದಿದೆ? ಆದರೆ ಇದನ್ನು ಸಾಧಿಸುವುದು 
ಹೇಗೆ? ಸಹಜವಾಗಿ ಮೊದಲಗೆ ಒಂದು ಜೀವಂತ 
ನೊಣ ಬೇಕು ಮತ್ತು ಆ ಸಣ್ಣ ನೊಣವನ್ನು ಸ್ಹಾಧೀನ 
ಮಾಡಿಕೊಳ್ಳುವುದು ಪಿಷ್ಟ ಕೆಲಸವೇ. ಆದರೆ ಸ್ಪಲ್ಪ ಅಭ್ಯಾಸ 
ಮಾಡಿದರೆ ನೀವು ಅದನ್ನು ಸಾಧಿಸಬಹುದು. ಆದರೆ 
ಈ ತನಿಖೆ ಬಹಳಷ್ಟು ತಾಳೆ ಮತ್ತು ಸಮಯವನ್ನು 
ಅಪೇಕ್ಷಿಸುತ್ತದೆ ಎಂಬುದನ್ನು ಮರೆಯಬಾರದು. ಮತ್ತು 
ಈ ವೇಕೆಯ ಸದುಪಯೋಗವಾಗಲದೆ ಎಂದು 
ನಾನು ಭರವಸೆ ನೀಡಬಲ್ಲೆ. ಏಕೆಂದರೆ ನೊಣಗಳು 
ಆಹಾರವನ್ನು ಹೇಗೆ ಹುಡುಕುತ್ತವೆ ಮತ್ತು ಸೇವನೆ 
ಮಾಡುತ್ತವೆ ಎನ್ನುವದಕ್ಕಿಂತ ಹೆಚ್ಚನ ವಿಷಯಗಳನ್ನು 
ಈ ಚಟುವಟಕೆಗಕಳ ಮೂಲಕ ತಿಆಯಬಹುದು. 
ಉದಾಹರಣಿಗೆ ನೊಣಗಳು ತಮ್ಮ ಪಾದಗಳ೦ದ 
ರುಚಿನೋಡುತ್ತವೆ ಎಂದು ಈ ಚಟುವಟಕೆಯಿಂದ 
ಗೊತ್ತಾಗುತ್ತದೆ. 


ಕೆಲವು ಕಳಅತ ಬಾಳೆಹಣ್ಣು ಅಥವಾ ಮಾವಿನಹಣ್ಣನ್ನು 
ಒಂದೆಡೆ ಇಡಿ ಬಹಕ ಬೇಗ ಅನೇಕ ನೊಣಗಳು ಅವನ್ನು 
ಮುತ್ತುತ್ತವೆ. ಸಣ್ಣ ಚಹಾ ಸೋಸುವ ಜರಡಿ ಅಥವಾ ಒದ್ದೆ 
ಬಲ್ಲೆಯನ್ನು ಬಳಸಿ ಕೆಲವು ನೊಣಗಳನ್ನು ಹಿಡಿಂಯುರಿ. 
ಮತ್ತು ಅವನ್ನು ಒಂದು ಒಣ ಪಾರದರ್ಶಕ ಜಾಡಿಯಲ್ಪ 
ಕೂಡಿಡಿ. ಒಂದೇ ಜಾಡಿಯಲ್ಲ ಜಾಸ್ತಿ ನೊಣಗಳನ್ನು 
ಕೂಡಿಡಬೇಡಿ. ಮುಂದಿನ ಕೆಲವು ಹಂತಗಳು ಕ್ಲಿಷ್ಟಕರ. 
ಮೂರು ಗಾಜನ ಫಲಕ (5॥iೇ)ಗಳನ್ನು ತೆಗೆದುಕೊಳ್ಳ 
ಮತ್ತು ಅವನ್ನು 1.2 ಮತ್ತು 3 ಎಂದು ಗುರುತು ಮಾಡಿ. 
1 ಮತ್ತು ೭ ಫಲಕದ ಮೇಲೆ ಕೆಲವು ತೊಟ್ಟು ನೀರಿನ 
ಹನಿಗಳನ್ನು ಹಾಕಿ. 3 ರ ಮೇಲೆ ಸಕ್ಕರೆ ದ್ರಾವಣ ಹಾಕಿ. 


ಐ ವಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


ಈ ಮುಂದೆ ಹೇಳುವ ಕ್ರಮವನ್ನು ಬೇಗ ಮಾಡಬೇಕು. 
ಸ್ಪಲ್ಪ ಫೆವಿಕಾಲ್‌ (fvicಂl)ನ್ನು ನಿಮ್ಮ ತೋರುಬೆರಳಗೆ 
ಹಚ್ಚಿಕೊಳ್ಳಿ (ದಯವಿಟ್ಟು ಗಮನಿಸಿ vistick ಅಲ್ಲ). 
ನೊಣಗಳನಿಟ್ಟರುವ ಜಾಡಿಯ ಮುಚ್ಚಳ ತೆರೆದು 
ಸಮೀಪದ ನೊಣದ ಮುಂಡಭಾಗವನ್ನು ನಿಮ್ಮ 
ತೋರುಬೆರಳನಿಂದ ಸ್ಪರ್ಶಿಸಿ. ನೊಣವು ನಿಮ್ಯ ಬೆರಳಗೆ 
ಅಂಟಕೊಳ್ಳುತ್ತದೆ. ಅದರ ಎರಡೂ ರೆಕ್ಕೆಗಳು ಹಿಂಭಾಗಕ್ಕೆ 
ಮಡಚಿರುವ ಹಾಗೆ ನಿಮ್ಮ ಬೆರಕುಗಳ೦ದ ನಯವಾಗಿ 
ನೊಣವನ್ನು ಹಿಡಿಯುರಿ. ಚಿಂತಿಸಬೇಡಿ ಠಈ ಪ್ರಯೋಗದ 
ಕೊನೆಯಲ್ಲ ನಿಮ್ಮ ತೋರುಬೆರಳನ್ನು ನೀರಿನಿಂದ 
ತೊಳೆದುಕೊಂಡು ನೊಣವನ್ನು ಬಡುಗಡೆ ಮಾಡಬಹುದು. 
ನೊಣವು ಕೆಲವು ಸಮಯ ಒದ್ದೆಯಾಗಿರುತ್ತದೆ (ನೀವು 
ಒಣ ಬಟ್ಟೆಬುಂದ ತಣ್ಣ ಒರೆಸಬಹುದು) ಆದರೆ ಶೀಘ್ರದಲ್ಲೇ 
ತಾನೆ ಒಣಗಿ ಹಾರುತ್ತದೆ. 


ನೊಣವು ಸೆರೆಯಲ್ಲ ಇದ್ದಿದ್ದರಿಂದ ಆತಂಕದಲ್ಪರುತ್ತದೆ. 
ನಿಧಾನವಾಗಿ ನೀವದನ್ನು 1ನೆಯ ಫಲಕದ 

ಮೇಲನ ನೀರಹನಿಯ ಹತ್ತಿರ ಇಆಸಿದಾಗ ನೀರು 
ಕುಡಿಯಲು ಅದು ಸೊಂಡಿಲನ್ನು (proboscis) 
ತಲೆಯುಂದ ಹೊರಚಾಚುವದನ್ನು ವಾಸ್ತವವಾಗಿ 
ನೀವು ನೋಡಬಹುದು. ಅದು ನೀರು ಕುಡಿದಾದ 
ಮೇಲೆ ಒಂದನೆಯ ಜಾರುಫಲಕದಿಂದೆತ್ತಿ ಅದರ 
ಪಾದಗಳು ನೀರಿನಹನಿ ತಾಕುವಂತೆ 2ನೆಯ ಫಲಕದ 
ಮೇಲೆ ಇನಿ. ನೀವದರ ಸೊಂಡಿಲು (proboscis) 
ಹೊರಚಾಚುವದನ್ನು ನೋಡಬಲ್ಪರಾ? 


ಈಗ ಮೂರನೆಯ ಫಲಕದ ಮೇಲೆ ಈ ಕಾರ್ಯವನ್ನು 
ಪುನರಾವರ್ತಿಸಿ. ಅದರ ಪಾದ ಸಕ್ಷರೆ ದ್ರಾವಣಕ್ಕೆ 
ಸೋಕಿದ ತಕ್ಷಣ ಅದನ್ನು ಸೇವಿಸಲು ಸೊಂಡಿಲು 
(proboscis) ಪುಟದೆದ್ದು ಬರುತ್ತದೆ. ಈಗ ನೀವು 
ವಿವಿಧ ರೀತಿಯ ಆಹಾರಗಳನ್ನು ಪ್ರಯತ್ನಿಸಿ 

ನೊಣಕ್ಕೆ ಯಾವ ಆಹಾರ ಇಷ್ಟ ಮತ್ತು ಆವಶ್ಯಕ 
ಮುಂತಾದವುಗಳನ್ನು ತನಿಖೆ ಮಾಡಬಹುದು. 

ಕೀಟದ ಆಹಾರ ಸೇವನೆಯನ್ನು ಪ್ರತಃ ಮೋಡುವುದು 
ತರಗತಿಯಲ್ಲ ಸಕ್ರಿಯ ಕಲಕೆಯ ವಾತಾವರಣವನ್ನು 
ಸೃಷ್ಟಿಸುತ್ತದೆ ತದನಂತರ ಅಂಗರಚನಾ ವಿವರಗಳನ್ನು 
ಸೂಕ್ಷ್ಮದರ್ಶಕದ ಅಡಿಯಲ್ಲ ಕಲಸಬಹುದು. 


ನಿರ್ಣಯ 


ಇದೊಂದು ಮಾನವನ ಪರಿಸರದಲ್ಪ ಸಾಮಾನ್ಯವಾಗಿ 
ಕಾಣಸಿಗುವಂಥ ಆದರೂ ದೊಡ್ಡ ಮಾನ್ಯತೆ ಪಡೆದಿರುವ 


ಕೆಲವು ಜಾತಿಯ ನೊಣಗಳ ಸಣ್ಣ ಪರಿಚಯ. 
16೦,೦೦೦ಕ್ಕೂ ಹೆಚ್ಚು ವರ್ಗಿಕೃತ ನೊೋಣಜಾತಿ ಮತ್ತು 
ಇನ್ನೂ ಲೆಕ್ಷ ಹಾಕಬೇಕಾದ ಅಸಂಖ್ಯು ನೊಣಗಳ ಬಗೆಗೆ 
ಯೋಚಿಸಿದಾಗ ನ್ಯಾಶ್‌ (ಗ೩sh) ಹೇಳುವ "ದೇವರು 
ಪ್ರಜ್ಞಾಪೂರ್ವಕವಾಗಿ ನೊಣಗಳನ್ನು ಸೃಷ್ಟಿ ಮಾಡಿದ 
ಆದರೆ ಏಕೆ ಮಾಡಿದನೆಂದು ನಮಗೆ ಹೇಳುವದನ್ನು 
ಮರೆತುಬಟ್ಟ'' ಎಂಬುದನ್ನು ಒಪ್ಪುತ್ತೇನೆ. 


ಉಲ್ಲೇಖಗಳು 


1. One proboscis, two tasks: Adaptations to blood- 
feeding and nectar-extracting in long-proboscid 
horse flies (Tabanidae, Philoliche). Karolyia 
Florian etal. Arthropod Structure & 
Development, Vol. 43: Issue 5, Sept 2014: 403- 
413. 


by 


The use of insects in forensic investigations: An 
overview on the scope of forensic entomology. 
Joseph et al. Journal of Forensic Dental Sciences, 
Vol. 3(2); Jul-Dec 2011:89-91. URL: 
www.ncbi.nlm.nih.gov/pmc/articles/PMC3296 


382/ 


3. Lords of the flies: the insect detectives. Jon 
Henley. The Guardian: Forensic Science. Sep 23, 
2010. URL: 
http:/ /www.theguardian.com/science/2010/s 
ep/23/flies-murder-natural-history-museum. 


4. Courtship in long-legged flies 
(Diptera: Dolichopodidae): function and 
evolution of signals. Martin Zimmer, Olaf 
Diestelhorst, and Klaus Lunau. Behavioral 
Ecology, Vol. 14, No. 4: 526-530. URL: 
http://beheco.oxfordjournals.org/content/14/ 


4/526.full.pdf 


5. Robber Flies (Asilidae). Fritz Geller-Grimm, 
Torsten Dikow & Robert]. Lavigne. URL: 
http://www.geller-grimm.de/asilidae.htm. 


6. Occurrence of Black Soldier Fly Hermetia 
illucens (Diptera: Stratiomyidae) in 
Biocompost. Gujarathi Gayatri R. and Pejaver 
Madhuri K. Research Journal of Recent 
Sciences, Vol. 2(4), April (2013): 65-66. URL: 
http://www.isca.in/rjrs/archive/v2/i4/9.ISCA 
-RIRS-2012-469.pdf. 


7. Black soldier fly farming. URL: 
http://www.blacksoldierflyfarming.com/. 


ಗೀತಾ ಅಯ್ಯರ್‌ ಪಿಕ್ಷಣ ಮತ್ತು ಪರಿಸರ ಅವಳ ಕ್ಷೇತಗಳಲ್ಲ ಕೆಲಸ ಮಾಡುತ್ತಿರುವ ಒಬ್ಬ ಲೇಖಕಿ ಮತ್ತು ಸ್ಲತಂತ್ರ 
ಸಲಹೆಗಾರ್ತಿ. ಅವರು ಪಿಕ್ಷಣ. ಪರಿಸರ ಮತ್ತು ನೈಸರ್ಗಿಕ ಇತಿಹಾಸದ ವಿಷಯಗಳ ಬದ್ದೆ ವ್ಯಾಪಕವಾಗಿ ಬರೆದಿದ್ದಾರೆ. 
ಡಾ. ಅಯ್ಯರ್‌ ಅವರನ್ನು brಂwಗಗshow!@yaಗಂಂ.cಂ.k ಮೂಲಕ ತಲುಪಬಹುದು. ಅನುವಾದಕರು: ರಮೇಶ್‌ 


ಐ ಪಂಡರ್‌... ಶಾಲಾ ವಿಜ್ಞಾಪದ ಮರುಶೋಧನೆ | ಜುಲೈ ೨೦18 


